ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 2073 


ಉತ್ತರಿಸಬೇಕಾಗಿದ್ದ ದಿನಾಂಕ 
ಸದಸ್ಯರ ಹೆಸರು 
ಉತ್ತರಿಸುವ ಸಚಿವರು 


27.03.2020 

: ಶ್ರೀ ಎಸ್‌. ಎಲ್‌. ಭೋಜೀಗೌಡ (ಶಿಕ್ಷಕರ ಕ್ಷೇತ್ರ) 

: ಮಾನ್ಯ ಪ್ರವಾಸೋದ್ಯಮ ಮತ್ತು ಕನ್ನಡ 

" ಮತ್ತು ಸಂಸ್ಕೃತಿ ಹಾಗೂ ಯುವ ಸಬಲೀಕರಣ 
ಮತ್ತು ಕ್ರೀಡಾ ಸಚಿವರು 


ಕ್ರ ಪ್ರಶ್ನೆ ಉತ್ತರ 
ಸಂ 
ಅ |ಕಳೆದ 3 ವರ್ಷಗಳಿಂದ ಶ್ರೀಡಾ ವಸತಿ | ಕಳೆದ ಮೂರು ವರ್ಷಗಳಲ್ಲಿ ಕ್ರೀಡಾ ವಸತಿ 
ಶಾಲೆಗಳಿಗೆ ನೀಡಿರುವ ಅನುಬಾನದ | ಶಾಟೆಗಳಿಗೆ ನೀಡಿದ ಅನುದಾನದ ವಿವರ 
ವಿವರ ನೀಡುವುದು; ಕೆಳಕಂಡಂತಿದೆ. 
ಕ್ರ] ವರ್ಷ [ಆಯವ್ಯಯ 
ಸಂ ಹಂಚಿಕೆ 
(ರೂ 
ಲಕ್ಷಗಳಲ್ಲಿ) 
1 2017-18 | 180000 
2 2018-19 216000 — 
3 [201920 170000 
ಆ|ಕೀಡಾ ವಸತ ಇವಾ ಯಾವ | ದೈಹಿಕ ಕ್ಷಮತೆ ಮತ್ತು ಆಯಾ ಡಸ 
ಮಾನದಂಡ/ನಿಯಮಗಳ ಮೇಲೆ ಸಂಬಂಧಿಸಿದ ಕೌಶಲ್ಯ ಪರೀಕ್ಷೆಗಳನ್ನು ಆಧರಿಸಿ 
ಕ್ರೀಡಾಪಟುಗಳನ್ನು ಆಯೆ | ಕ್ರೀಡಾ ವಸತಿ ಶಾಲೆ/ ನಿಲಯಗಳಿಗೆ 
ಮಾಡಿಕೊಳ್ಳಲಾಗುತ್ತದೆ; (ವಿವರ ಶ್ರೀಡಾಪಟಿಗಳನ್ನು ಆಯ್ಕೆ ಮಾಡಲಾಗುವುದು. 
ನೀಡುವುದು) ಅಲ್ಲದೇ, ಸಾಧಕ ಕ್ರೀಡಾಪಟುಗಳಿಗೆ ಕ್ರೀಡಾ ವಸತಿ 
ಶಾಲೆ/ನಿಲಯಗಳಿಗೆ ನೇರ ಪ್ರವೇಶಕೆ ಅವಕಾಶ 
ಕಲ್ಪಿಸಲಾಗಿದೆ. 
ಇ | ರಾಜ್ಯದ ಎಲ್ಲಾ ಕ್ರೀಡಾ ವಸತಿ/ ರಾಜ್ಯದ ಎಲ್ಲಾ ಕ್ರೀಡಾ ವಸತಿ 


ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯ 


ಒದಗಿಸಲಾಗಿದೆಯೇ: ಕೊರತೆ ಇದಲ್ಲಿ ; 


ಸರ್ಕಾರದಿಂದ 
ಕೈಗೊಳ್ಳಲಾಗಿದೆ; 


ಏನು ಕ್ರಮ 


1 ಮಹಷಿನ್‌ಗಳ ಅಳವಡಿಕೆ, ಶೀಡಾ ತರಬೇತಿಗೆ 


ಶಾಲೆ/ನಿಲಯಗಳಲ್ಲಿ ಕ್ರೀಡಾಪಟುಗಳ ವಾಸವ್ಯ 
ಹಾಗೂ ಕ್ರೀಡಾ ತರಬೇತಿಗೆ ಅಗತ್ಯವಾದ ಕನಿಷ್ಟ 
ಮೂಲಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. 
ಹೆಚ್ಚುವರಿ ಸೌಲಭ್ಯಗಳನ್ನು ಕಲ್ಲಿಸಿ, ಕ್ರೀಡಾ ವಸತಿ 
ನಿಲಯಗಳ ಸೌಲಭ್ಯಗಳನ್ನು ಮೇಲ್ಮರ್ಜಿಗೇರಿಸಲು 
ಹಂತ-ಹಂತವಾಗಿ ಕ್ರಮ ವಹಿಸಲಾಗುತ್ತಿದೆ. 


ಕೀಡಾಪಟುಗಳಿಗೆ ವಾಸ್ತವ್ಯಕ್ಕಾಗಿ ಹೊಸ ವಸತಿ 
ನಿಲಯ ಕಟ್ಟಡಗಳ ನಿರ್ಮಾಣ, ಹಳೆಯ ವಸತಿ 
ನಿಲಯ ಕಟ್ಟಡಗಳ ನವೀಕರಣ, ಅಡುಗೆ ಮನ- 
ಊಟದ ಹಾಲ್‌ ನವೀಕರಣ, ಆಹಾರ 
ಪದಾರ್ಥಗಳ ಆಧುನಿಕ ವ್ಯವಸ್ಥೆ, ಹೆಚ್ಚುವರಿ 
ಶೌಚಾಲಯ ಮತ್ತು ಸ್ನಾನ ಗೃಹಗಳ ನಿರ್ಮಾಣ, 
ಓದಲು-ಬರೆಯಲು ಟೇಬಲ್‌, ಕುರ್ಚಿ, ವಾಷಿಂಗ್‌ 


G 


ಅಗತ್ಯವಾದ ಆದುನಿಕ ಪ್ರೀಡೋಪಕರಣಗಳು, | 
ಶ್ರೀಡಾ ವಿಜ್ಞಾನ ಕೇಂದ್ರ ಮತ್ತಿತರ 
ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ. 


ಈ | ಎಲ್ಲಾ ಆಟಗಳಿಗೆ ತರಚೇತುದಾರರನ್ನು 
ನೇಮಿಸಲಾಗಿದೆಯೇ;  ಖಾಯಂ/ಗುತ್ತಿಗೆ 
ನೌಕರರ ಸಂಖ್ಯೆ ಎಷ್ಟು? (ವಿವರ 
ನೀಡುವುದು) 


ರಾಜ್ಯದ ವಿವಿಧ ಭಾಗಗಳಲ್ಲಿ ಒಟ್ಟು 34 ಕ್ರೀಡಾ 
ವಸತಿ ಶಾಲೆ/ನಿಲಯಗಳು ಕಾರ್ಯ 
ನಿರ್ವಹಿಸುತ್ತಿದ್ದು, 14 ವಿವಿಧ ಕ್ರೀಡೆಗಳಲ್ಲಿ 
ತರಬೇತಿ ನೀಡಲಾಗುತ್ತಿದೆ. ಆಯಾ ಕ್ರೀಡಾ ವಸತಿ 
ಶಾಲೆ/ನಿಲಯಗಳಿಗೆ ವಿಗಧಿಪಡಿಸಿರುವ ಕ್ರೀಡೆಯ 
ಕ್ರೀಡಾಪಟುಗಳಿಗೆ ಪ್ರವೇಶ ನೀಡಲಾಗುತ್ತಿದ್ದು, 
ಕ್ರೀಡಾ ತರಬೇತುದಾರರ ಸೇವಿ ಒದಗಿಸಲಾಗಿದ್ದು, 
ಕ್ರೀಡಾ ತರಬೇತಿ ನೀಡಲಾಗುತ್ತಿದೆ. ನಾಲ್ಕು ಜಿಲ್ಲಾ 
ಕ್ರೀಡಾ ವಸತಿ ವಿಲಯಗಳಲ್ಲಿ ಪುಟ್ಕಾಲ್‌ 
ತರಬೇತುದಾರರ ಕೊರತೆ ಇರುತದೆ. 


ಕೀಡಾ ವಸತಿ ಶಾಲೆ/ನಿಲಯಗಳಲ್ಲಿ ಕರ್ನಾಟಕ 


| ಶ್ರೀಡಾ ಪ್ರಾಧಿಕಾರದ ಮಾಸಿಕ ಸಂಚಿತ ವೇತನ 


ಆಧಾರದಲ್ಲಿ ಸೇವೆಯಲ್ಲಿರುವ 50 ಜನ 
ತರಬೇತುದಾರರು ಹಾಗೂ 53 ಜನ ಗುತ್ತಿಗೆ 
ಆಧಾರದಲ್ಲಿ ಸೇವೆಯಲ್ಲಿರುವ ತರಬೇತುದಾರರು 
ಕಾರ್ಯ ವಿರ್ಮಹಿಸುತ್ತಿದ್ದಾರೆ. ಪೊಲೀಸ್‌ 
ಇಲಾಖೆಯಿಂದ ಒಬ್ಬರು ನಿಯೋಜನೆ ಮೇಲೆ 
ತರಬೇತುದಾರರಾಗಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ. 


ವೈಎಸ್‌ ಡಿ-/ಇಬಿಬಿ/72/2020 


ಭಾ ಕ್‌ 
ಪಿ. ಟಿ. ರವಿ) 


ಪ್ರವಾಸೋದ್ಯಮ ಮತ್ತು ಕನ್ನಡ ಮತ್ತು ಸಂಸ್ಕೃತಿ 
ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


